ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ ' 


ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


1549 


: ಶ್ರೀರಘನಾಥ್‌ ರಾಪ್‌ ಮಲ್ಯಾಪೂರೆ (ವಿಧಾನ 


ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 24-09-2021 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
ಕ್ರ.ಸಂ ಪ್ರಶ್ನೆ - ತ್ತರ 
ಅ) | ಬೀದರ್‌ ಜಿಲ್ಲೆಯಲ್ಲಿ ಕಳೆದ! . ಬೀದರ್‌ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಸಹಾಯಧನ 
ಮೂರು ವರ್ಷಗಳಲ್ಲಿ ಕೃಷಿ ಯೋಜನೆಗಳಡಿ ಕೃಷಿ ಉಪಕರಣಗಳ ವಿತರಣೆಗೆ ಹಂಚಿಕೆಯಾದ ಸಹಾಯಧನ 


ಉಪಕರಣಗಳ ' ಖರೀದಿಗಾಗಿ 


(ಆರ್ಥಿಕ : ರೂ ಲಕ್ಷಗಳಲ್ಲಿ) 


ಹಂಚಿಕೆಯಾದ 2019-20 ರಿಂದ 2021-22 (ಆಗನ 2021ರ 

ಅನುದಾನವೆಷ್ಟು; ಕ್ರ. ತಾಲ್ಲೂಕು ಅಂತ್ಯದ ವರೆಗೆ) | 
(ತಾಲ್ಲೂಕುವಾರು ಮಾಹಿತಿ ಸಂ 2019- 2020- 2021-22) ಒಟ್ಟು 

§ 20 21 

ನೀಡುವುದು) 1 |ಔರಾಡ | 161.93| 195.56 | 35.98| 39347 
2'ಬೀದರ 168.73| 181.20 26.81| 376.74 

3 | ಬಸವಕಲ್ಯಾಣ | 147.41| 220.18| 2744] 395.03 

4 |ಭಾಲ್ಸಿ 1233.82] 223.10| 36.89| 493.81 

5 | ಹುಮನಾಬಾದ | 172.86] 217.33] 26.26| 41645 

ಒಟ್ಟು 884.75 | 1037.37 | 153.38 | 2075.50 

ಆ) | ಹಾಗಿದ್ದಲ್ಲಿ ಕೃಷಿ - ಕಳೆದ ಮೂರು ವರ್ಷಗಳಲ್ಲಿ ಕೃಷಿ ಉಪಕರಣಗಳಿಗಾಗಿ ತಾಲ್ಲೂಕುವಾರು 


ಉಪಕರಣಗಳಿಗಾಗಿ ರೈತರಿಂದ 


ಬಂದಿರುವ 'ಬೇಡಿಕ ಎಷ್ಟು; 


(ತಾಲ್ಲೂ ಕುವಾರು ವಿವರ 


ನೀಡುವುದು) 


ರೈತರಿಂದ ಬಂದಿರುವ ಬೇಡಿಕೆಯ ವಿವರ ಕೆಳಕಂಡಂತಿರುತ್ತ, 


ಕ್ರ. | 201 9-20, ಇಷ 2021-22 
ತಾಲ್ಲೂಕು 
ಸಂ (ಆಗಸ್ಟ್‌ - 2021 ರ ಅಂತ್ಯದವರೆಗೆ) 
| 201 9- | 2020- | 2021- 
ಒಟು 
20 21 22 
1 | ಔರಾದ 550 480 350 [1380 
2 | ಬೀದರ 470 458 415 |1343 


3 | ಬಸವಕಲ್ಯಾಣ 350 | 300 | 250 | 900 
4 | ಭಾಲ್ಕಿ 480 | 350 | 320 | 1150 
5 | ಹುಮನಾಬಾದ 524 | 645 | 304 11473 

ಒಟ್ಟು | 2374 2233 | 1639 | 6246 


ಬೇಡಿಕೆ 'ಸಲ್ಲಿಸಿದ ಎಲ್ಲಾ 
ರೈತರಿಗೆ ಕೃಷಿ 
| ಉಪಕರಣಗಳನ್ನು 
ಪೂರೈಸಲಾಗಿದೆಯ್ಯೇ . 
ಇಲ್ಲದಿದ್ದಲ್ಲಿ 
ಕಾರಣಗಳೇಮ; 


ES I er 

2019-20 ಹಾಗೂ 2020-21ನೇ ಸಾಲಿನಲ್ಲಿ ನಿಗದಿಪಡಿಸಲಾಗಿರುವ 

ಅನುದಾನ ಮತ್ತು ಕ್ರಿಯಾ ಯೋಜನೆಯ ಅನ್ವಯ .ಅರ್ಜಿ/ಬೇಡಿಕೆ ಸಲ್ಲಿಸಿದ 

ರೈತರಿಗೆ ಉಪಕರಣಗಳನ್ನು ಪೂಠೈಸಲಾಗಿರುತ್ತದೆ. 

| ಕ್ರಿಯಾ ಯೋಜನೆಗೆ ಮೀರಿ ಬಂದ 1500 ಸಂಖ್ಯೆಯ ರೈತರ ಅರ್ಜಿಗಳು ಬಾಕಿ 
ಇರುತ್ತದೆ. 


N Kk 
ಕೃಷಿ 


ಎನಗ K 
ಖಕರ ಭಮ್ಮು 
[s k 


ಅಗತ್ಯವಿರುವ 


ಬಾಕಿ ಉಳಿದ ರೈತರಿಗೆ 
ಬ 


ಶ್ರಿಯಾ ಯೋಜನೆಗೆ ಮೀರಿ ಬಂದ 1500 ಸಂಖ್ಯೆಯ ಬಾಕಿ ರೈತರ ಅರ್ಜಿಗಳಿಗೆ 


ಕೃಷಿ ಉಪಕರಣಗಳನ್ನು ನೀಡಲು ರೂ.810.00 ಲಕ್ಷಗಳ ಅನುದಾನದ 


ಅಗತ್ಯವಿರುತ್ತದೆ 
ಅಮದಾನಪೆಷ್ಟು; 
ಣ್‌ Tr A) ವ. _ ಳ, 
(ಈ) | ಅನುದಾನವನ್ನು ಯಾವಾಗ| ಪ್ರಸಕ್ತ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (SMAM) 


ಬಿಡುಗಡೆ ಮಾಡಲಾಗುವುದು? 


ಯೋಜನೆಯಡಿ ಬೀದರ್‌ ಜಿಲ್ಲೆಗೆ ಮೊದಲನೇ ತ್ರೈಮಾಸಿಕದಲ್ಲಿ ರೂ.153.78 


(ಸಂಪೂರ್ಣ ಮಾಹಿತಿ | ಕ್ಞಗಳ ಅನುದಾನಪನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 
ನೀಡುವುದು) WE 


ಸಂಖ್ಯೆ: AGRI-ASC/80/2021 


Wana) 


ಕೃಷಿ ಸಚಿವರು 


